ಕರ್ನಾಟಕ ರಾಜ್ಯಪತ್ರ 


S 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೭ | ಬೆಂಗಳೂರು, ಗುರುವಾರ, ಡಿಸೆಂಬರ್ ೧೩ , ೨೦೧೨ ( ಮಾರ್ಗಶಿರ ೨೨, ಶಕ ವರ್ಷ ೧೯೩೪) ಸಂಚಿಕೆ ೪೯ 


ಭಾಗ - ೫ | 


ಸರ್ಕಾರದ ಮತ್ತು ಖಾಸಗಿ ಜಾಹೀರಾತುಗಳು, ಲೋಕಸೇವಾ ಆಯೋಗದ 

ಜಾಹೀರಾತುಗಳು, ನೇಮಕಾತಿ ಸಮಿತಿಗಳ ಜಾಹೀರಾತುಗಳು 


IN THE COURT OF THE HONOURABLE IVth ADDITIONAL CITY CIVIL JUDGE, 


AT BANGALORE, CCH -21 
P & S . C . No . 25045 / 2012 


PETITIONER : 


Smt. Indumathi, N . 
W /o . late N . Muniraju , Aged 34 years , 
R /a No. 592, 2nd Cros, HMT Layout, Gokul, Bangalore 


Vs 


RESPONDENT : 


: 


NIL 


PUBLIC NOTICE 


WHEREAS the Petitioner above named has made an application under Section 372 of the Indian Succession Act, 1925 
for Grant of Succession Certificate in respect of the Compessionate job in the schedule below mentioned deceased Sri N . Muniraj, 
who died intestate on 11 -04 - 2012 . 


Be it known that no caveat has been entered and that the said Petition is posted for hearing date on 24 -01 -2013 and any 
person claiming to have any interest in the Estate (job ) of the deceased may come and see the Proceedings before the grant of 
Succession Certificate . 


SCHEDULE 


1. 


Job of the deceased Sri. Muniraju N . Department of Health and Family Planning Secretariat, Vidhana Soudha , 
Bangalore . 


Given under my hand and seal of the Court. 


By Order of the Court, 

Assistant Registrar, 
City Civil Court Mayo Hall Unit 

Bangalore 


P . D . 121 


( ೧೬೮೫ ) 


neese 


FDFEIE Jadus, no doubt , azowos 02 , 9009 


237 - 38 


KARNATAKA STATE BOARD OF WAKFS 


No .6 , Darul Awkaf, Cunningham Road , Bangalore -560052 


No . KBW /CMC / 31/ BWU /89 - 90 , Dated 07 -05 - 1990 


Subject : Correction of entries in the registration certificate bearing No. KTM /REG / 13/ BMR /79 -80 , 

dated 23 -6 - 1980 in respect of Dargah Hazrath Babu Shah Vali (Sunni), Dommasandra Village, 
Sarjapura Hobli, Anekal Taluk, Bangalore District. 


Preamble : 


Whereas the institution viz ., Dargah Hazrath Babu Shah Vali (Sunni), Dommasandra Village , Sarjapur Hobli, Anekal 
Taluk , Bangalore District and its properties bearing site Nos. 70 to 87 , 120 to 139 in Sy . No. 207 has been register as Wakf property 
under the provision of the Wakf Act, 1954 vide Board s Registration Certificate No. KIW /REG /13/BNR /79-80 , dated 23 -6 -1980 . 
Whereas the extent of the above institution is mentioned as 165\x700 . But its correct extent as per Nug Datin issued by the 
Tahasildar, Anekal Taluk , dated 27 - 10 - 1977 is 1900 x1520 . Based on this a Public Notice bearing No. KPA/KNC /31/ BRU /89-90 , 


dated 7 - 3-1990 was issued inviting objections or suggestions for the proposed corrections. Wherear the Administrator, Dist. Wakf 
Committee , Bangalore (Urban ), has reported in his leter bearing No . INC /24 /N (U )/80 -81/26 dated 1 -4 - 1990 and 19-4 - 1990 that he 
has not received any objections or suggestions in respect of the Public Notice published on 29- 3-1990 . Further he has 
recommended to issue Corrigendum in this regards. Hence this Corrigandum . 


For the existing entring 


Read the corrected entries 


Particulars of wakf properties 


Particulars of wakf 


properties 


As per Board s Registration 
Certificate bearing No. 
KTA /REG /13 /BNR /79 - 80 , 


Sy. No . 207 
Site No. 70 to 87, 120 to 139 of 


Sy. No. 207, Site No . 70 to 87 and 
120 to 139 . 


Dommasandra, Anekal Taluk , 


82 including hillock. 


dated 23 -6 - 1980 


Bangalore District 


Extent : 1900 x 1520 


Boundaries : 


Boundaries : 


North - South : 165 ft. 


East : Panchayath vacant 


East-West : 700 ft. 


sites 


West : Kuate and Panchayath 


sites 
North : Casoxino plantation of 


Butta Reddy 


South : Butta Reddy & 


A .K . Kolleluppa s land 


Secretary 
The Karnataka Board of Wakfs . 


2007 – 38 


O2852 


FDFE37 ODZIE , TODO , a Zozor na , 2009 
KARNATAKA STATE BOARD OF WAKFS 
No.6 , Darul Awkaf, Cunningham Road , 

Bangalore -560052 

ADDENDUM 


No . KSBW /REG /32/ DKD / 11- 12, Dated 29-09 - 2012 


Subject : Correction of entries in the Certificate of Registration No .KSBW /REG /32 /DKD /11- 12 , 

dated : 14 .3.2012 in respect of Mohiyuddin Jumma, Noorul Huda Madrasa Committee 
Kalpade, P .O . Deralakatte , Mangalore Taluk . 


The Wakf Officer, District Wakf Advisory Committee , Dakshina Kannada District vide his letter dated 18 -04 -2011 has 
reported that the institution Mohiyuddin Jumma Masjid , Noorul Huda Madrasa Committee , Kalpade , PO . Deralakatte , Mangalore 
Taluk , Dakshina Kannada District has been registered under Wakf vide Certification of Registration No. KSBW /REG /32 /DKD / 11 - 12 , 
dated 14 -03- 2012 and there are discrepancies in the said Certificate of Registration and requested to issue Addendum . Accordingly 
Public Notice dated : 15 - 02 - 2012 was issued calling objections/suggestions. The Wakf Officer, District Wakf Office , Dakshina 
Kannada District, vide his letter No. DWAC /DK /REG /32/11 - 12 , dated 22 -09 -2012 , has reported that objecions/suggestions are not 
received . The President, Mohiyuddin Jumma, Noorul Huda Madrasa Committee , Kalpade, P .O . Deralakatte, Mangalore Taluk , has 
confirmed speciallly the land for Madrasa and Khabrasthan separately. 


Hence this Addendum . 


Existing Entries 


Read the correct Entries 


Name, class & 
Description of 

Wakf 


Particulars of 
Wakf property 


Name of the 
Muthawalli 


Name, class & 
Description of 

Wakf 


Particulars of 

Wakf 


Name of the 
Muthawalli 


No. 


No . 


property 


2 


3 


941 


The 


941 


Mohiyuddin Jumma 
Masjid , Noorul 
Huda Madrasa 
Committee , Belma, 
Kalpade P .O . 
Derlakatte, 
Mangalore Taluk, 
Dakshina Kannada 
District 


Additional 
Property : 
R . S . No. 66 / 2PI 
Belma Village , 
Measuring : 


Managing 
Committee 
Represented 
by Secretary 


Mohiyuddin Jumma 
Masjid , NoorulHuda 
Madrasa Belma, 
Kalpade P . O . 
Derlakatte , 
Mangalore Taluk , 
Dakshina Kannada 
District 


Additional 
Property : 
R . S . No. 66 / 
2PI Belma 


The 
Managing 
Committee 
Represented 
by Secretary 


Village , 


Measuring : 0 


0 -50 Cents. 
Madrasa 


50 Cents. 
Madrasa 0 - 10 
Cents . 


Boundaries : 


North : Survey 
Line 


Khabrastan 0 
40 cents 


Boundaries : 


South : Portion 
of same Sy . No . 
East : - do 
West : - do 


North : Survey 
Line 


South : 
Portion of 
same Sy. No. 
East : - do - 
West : - do 


P . D . 122 


Addl. Chief Executive Officer , 

Karnataka Board ofWakfs. 


೧೬೮೮ 


237 - 38 


FDFEIE Jadus, no doubt , azowos 02 , 9009 

KARNATAKA STATE BOARD OF WAKFS 


No .6 , Cunningham Road , Bangalore 


CERTIFICATE OF REGISTRATION 


NO . KSBW /REG /15 /MYS /2011 -12 , Dated 04-09 -2012 


It is hereby certified that the below mentioned Wakf is registered with the Karnataka State Board of Wakfs under Section 
36 of the Wakf Act, 1995 . 


Sl. No. of 
Kitabul 
Awkaf 


Name, Class & Description of the 

Wakfs 


Particulars ofWakf properties 


Name of the Muthawalli 


472 


The Managing Committee 
Represented by its Secretary 


Ashoorkhana Addl. properties of 
Anjuman -e -Hussaimia and Bakharia 
Mosque , Periyapatna Town , Mysore 
District. 


1. Property assessment 
No. 69 of Kavadgeri Beedi, 
Periyapatna Town,Mysore 

District. 
MEASURING : 


30 x 15 Meters 


(450 sq. Meters ) 


BOUNDARIES : 


East : Mallikarjuna s House , 


West: Nanjundappa s House , 
North : Rosa Bhavi House 
South : Govt . Road 

II. Property assessment 
No. 217 of Junageri Beedi, 
Periyapatna Town , Mysore 

District. 
MEASURING : 


14 x 6 Meters 


BOUNDARIES : 


East : Wariz Ali s House , 


West : Mir Mujeeb , 


North : Mir . Maqsood Raza s 
House 


South : Govt. Road 


This certificate is issued as per the powers delegated in order No. KBW /110 /ADM /05 -06 , Dated 02 -03 -2006 of theKarnataka 
State Board of Wakfs . 


Addl. Chief Executive Officer, 
Karnataka State Board of Wakfs 


ಭಾಗ - ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೧೩ , ೨೦೧೨ 


೧೬೮೯ 


KARNATAKA STATE BOARD OF WAKFS 


No .6 , Cunningham Road , Bangalore 


CERTIFICATE OF REGISTRATION 


NO. KBW / REG/ 26/ MYS/ 2011 -12 , Dated 25 - 08- 2012 


It is hereby certified that the below mentioned Wakf is registered with the Karnataka State Board of Wakfs under Section 
36 of theWakf Act, 1995. 


Sl. No . of 
Kitabul 
Awkaf 


Name, Class & Description of the 

Wakfs 


Particulars ofWakf properties 


Name of the Muthawalli 


471 


| The Managing Committee 
Represented by its Secretary 


Additional property of Bakhari 
Mosque and Anjuman -e- Hussainia , 
Periyapatna Town and Taluk, 
Mysore District. 


Khabrasthan (Shia) in Sy. No. 
100 of Mallahalli Village , 
Raavandoor Hobli, Periyapatna 
Taluk 


MEASUREMENT: 


0 - 35 Guntas 


BOUNDARIES : 


East : By Kurihalli Road , 
West: By Drainage ,, 
North : By B. M . Road, 
South : GovernmentMellahalli 
Road 


This certificate is issued as per the powers delegated in order No. KBW / 110 /ADM /05- 06 , Dated 02-03 -2006 of the Karnataka 


State Board of Wakfs . 


Addl. Chief Executive Officer, 
Karnataka State Board ofWakfs 


P . D .123 


ಕರ್ನಾಟಕ ಲೋಕಸೇವಾ ಆಯೋಗ, ಬೆಂಗಳೂರು 


ವಿಷಯ : 


ಓದಲಾಗಿದೆ : 


2012ನೇ ಸಾಲಿನ ಪ್ರಥಮ ಅಧಿವೇಶನದ ಇಲಾಖಾ ಪರೀಕ್ಷೆಯಲ್ಲಿ ಶ್ರೀ ಕೆ.ಎಸ್. ಉಮಾಶಂಕರ್, ಕಿರಿಯ ಸಹಾಯಕ, ಇವರು 
ಪಿ . ಡಬ್ಲೂಡಿ ಹೈಯರ್ ಭಾಗ -2 ಪತ್ರಿಕೆ -1ರ ಪರೀಕ್ಷೆಯಲ್ಲಿ ದುರಾಚಾರ ಎಸಗಿರುವ ಪ್ರಕರಣಕ್ಕೆ ದಂಡನೆ ವಿಧಿಸುವ ಕುರಿತು. 
1. ಶ್ರೀ ಕೆ.ಎಸ್. ಉಮಾಶಂಕರ್ ( ನೋಂ , ಸಂಖ್ಯೆ : 13745) ಇವರಿಗೆ ಆಯೋಗದ ಕಾರಣ ಕೇಳುವ ನೋಟೀಸ್ 

ಜಾರಿ ಮಾಡಿದ ಸಂಖ್ಯೆ : ಇಪ ( 3 ) 121/2012 - 13 / ಪಿಎಸ್‌ಸಿ, ದಿನಾಂಕ : 24 - 7 - 2012 . 
2 . ಶ್ರೀಯುತರ ಸಮಜಾಯಿಷಿ ದಿನಾಂಕ : 31 - 7- 2012ರ ಹೇಳಿಕೆ 
3, ಆಯೋಗದ ವಿಚಾರಣೆ ನೋಟೀಸ್ ಸಂಖ್ಯೆ : ಆಡಳಿತ ( 2) 244/2012 -13/ ಪಿಎಸ್‌ಸಿ, ದಿನಾಂಕ : 4 - 9 - 2012 . 
4. ವಿಚಾರಣಾಧಿಕಾರಿಯವರ ವಿಚಾರಣಾ ವರದಿ ದಿನಾಂಕ : 4 -10 - 2012 
5. ದಿನಾಂಕ : 19 - 10 - 2012ರ ಆಯೋಗದ ನಡವಳಿಗಳು. 


ಪ್ರಸ್ತಾವನೆ : 

ಆಯೋಗವು ನಡೆಸಿದ 2012ನೇ ಸಾಲಿನ ಪ್ರಥಮ ಅಧಿವೇಶನದ ಇಲಾಖಾ ಪರೀಕ್ಷೆಯ ಸಂಬಂಧ ದಿನಾಂಕ : 25 - 6 - 2012ರಂದು 
ನಡೆಯಲಾದ ಪಿ . ಡಬ್ಲೂ . ಡಿ. ಹೈಯರ್ ಭಾಗ - 2 ಪತ್ರಿಕೆ - 1ರ ವಿಷಯದ ಪರೀಕ್ಷೆಯ ಸಂದರ್ಭದಲ್ಲಿ ನೋಂದಣಿ ಸಂಖ್ಯೆ : 13745ರ ಅಭ್ಯರ್ಥಿ 


೧೬೯೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೩ , ೨೦೧೨ 


ಭಾಗ - ೫ 


ಶ್ರೀ ಕೆ.ಎಸ್. ಉಮಾಶಂಕರ್, ಕಿರಿಯ ಸಹಾಯಕ, ಕಾರ್ಯಪಾಲಕ ಅಭಿಯಂತರವರ ಕಛೇರಿ, ಬಿ.ಡಬ್ಲೂ .ಎಸ್. ಎಸ್. ಬಿ . 10ನೇ ಮುಖ್ಯ ರಸ್ತೆ, 1ನೇ 
ಅಡ್ಡ ರಸ್ತೆ, ಇಂದಿರಾನಗರ , ಬೆಂಗಳೂರು- 560 038 , ಇವರು ಸದರಿ ಅಧಿವೇಶನದ ಪರೀಕ್ಷಾ ಸಮಯದಲ್ಲಿ ಅನುಚಿತವಾಗಿ ವರ್ತಿಸಿ ಕೊಠಡಿಯ 
ಸಂವೀಕ್ಷಕರನ್ನು ಮತ್ತು ಆಯೋಗವನ್ನು ನಿಂದಿಸಿ ಪರೀಕ್ಷಾ ಕೊಠಡಿಯಲ್ಲಿದ್ದ ಇತರ ಅಭ್ಯರ್ಥಿಗಳಿಗೆ ಪರೀಕ್ಷೆ ಬರೆಯಲು ಅಡ್ಡಿಪಡಿಸಿ ದುರಾಚಾರ 
ಎಸಗಿರುವ ಬಗ್ಗೆ ಪರೀಕ್ಷಾ ಕೇಂದ್ರದ ಮೇಲ್ವಿಚಾರಕರು ನೀಡಿದ್ದ ವರದಿಯ ಮೇರೆಗೆ ದಿನಾಂಕ : 17 - 7- 2012 ರಲ್ಲಿ ರಹಸ್ಯ ಶಾಖೆಯವರು ಪ್ರಕರಣದ 
ಬಗ್ಗೆ ವರದಿ ಮಾಡಿರುತ್ತಾರೆ. 

ಈ ವರದಿಯ ಮೇರೆಗೆ ಉಲ್ಲೇಖ (1) ರಲ್ಲಿ ಓದಲಾದ ದಿನಾಂಕ : 24 -7 -2012ರ ಕಾರಣ ಕೇಳುವ ನೋಟೀಸಿನಲ್ಲಿ ಆಪಾದಿತ 
ಅಭ್ಯರ್ಥಿಯಿಂದ ಲಿಖಿತ ಸಮಜಾಯಿಷಿ ಕೇಳಲಾಗಿತ್ತು. ಸದರಿ ನೋಟೀಸಿಗೆ ಆಪಾದಿತ ಅಭ್ಯರ್ಥಿಯು ಉಲ್ಲೇಖ (2) ರಲ್ಲಿ ಓದಲಾದ ದಿನಾಂಕ 31.7.2012 
ರಂದು ನೀಡಿದ ಸಮಜಾಯಿಷಿ ಪತ್ರದಲ್ಲಿ ಅವರ ವಿರುದ್ಧದ ಆರೋಪಗಳನ್ನು ಅನಾರೋಗ್ಯ ಸಮಸ್ಯೆಯಿಂದಾದ ಕಾರಣ ನೀಡಿ ಆರೋಪವನ್ನು 
ನಿರಾಕರಿಸಿದ್ದ ಕಾರಣ ಸದರಿ ಪ್ರಕರಣದ ಸತ್ಯಾಸತ್ಯತೆಯನ್ನು ತಿಳಿಯುವ ಸಲುವಾಗಿ ಶ್ರೀ ಸಿ. ರಮೇಶ್, ಸಹಾಯಕ ಕಾರ್ಯದರ್ಶಿ , ಕರ್ನಾಟಕ 
ಲೋಕಸೇವಾ ಆಯೋಗ, ಇವರನ್ನು ವಿಚಾರಣಾಧಿಕಾರಿಯನ್ನಾಗಿ ನೇಮಿಸಲಾಗಿತ್ತು. 

ವಿಚಾರಣಾಧಿಕಾರಿಗಳು ಉಲ್ಲೇಖ (4) ರಲ್ಲಿ ಓದಲಾದ ದಿನಾಂಕ : 4- 10 - 2012ರ ತಮ್ಮ ವರದಿಯಲ್ಲಿ ಶ್ರೀ ಕೆ.ಎಸ್. ಉಮಾಶಂಕರ್ 
( ನೋ . ಸಂಖ್ಯೆ: 13745 ) ಇವರ ವಿರುದ್ದ ಮಾಡಲಾದ ಆರೋಪಗಳು ಸಾಬೀತಾಗಿರುತ್ತವೆ ಎಂದು ವರದಿ ನೀಡಿರುತ್ತಾರೆ. 

ವಿಚಾರಣಾಧಿಕಾರಿಗಳು ನೀಡಿದ ವರದಿಯನ್ನು ಆಯೋಗದ ಮುಂದೆ ಮಂಡಿಸಲಾಯಿತು ಆಯೋಗವು ವಿಚಾರಣಾಧಿಕಾರಿಗಳ ವರದಿಯನ್ನು 
ಹಾಗೂ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಒದಗಿಸಲಾದ ದಾಖಲೆ ಸಾಕ್ಷ್ಯ ಇತ್ಯಾದಿಗಳನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಅವರ ವಿರುದ್ಧದ ಆರೋಪಗಳು 
ಸಾಬೀತಾಗಿರುವುದರಿಂದ ಕರ್ನಾಟಕ ಲೋಕಸೇವಾ ಆಯೋಗ (ಸೇವಾ ಪರೀಕ್ಷೆಗಳ ನಿರ್ವಹಣೆ) ನಿಯಮಗಳು, 1965ರನ್ವಯ ಹಾಗೂ ತತ್ಸಂಬಂಧದಲ್ಲಿ 
ಜಾರಿಗೊಳಿಸಲಾದ ಆಯೋಗದ ಅಧಿಕೃತ ಜ್ಞಾಪನ ಸಂಖ್ಯೆ : ಆಡಳಿತ : 398 /1993 - 94 / ಪಿಎಸ್‌ಸಿ ದಿನಾಂಕ : 14 - 7 -1993ರನ್ವಯ ಪ್ರದತ್ತವಾದ 
ಅಧಿಕಾರದ ಮೇರೆಗೆ ಶ್ರೀ ಕೆ.ಎಸ್. ಉಮಾಶಂಕರ್ ( ನೋಂ , ಸಂಖ್ಯೆ : 13745) ಇವರಿಗೆ 2012ನೇ ಸಾಲಿನ ಪ್ರಥಮ ಅಧಿವೇಶನದ ಇಲಾಖಾ 
ಪರೀಕ್ಷೆಯ ಅಭ್ಯರ್ಥಿತ್ವ ವನ್ನು ರದ್ದುಪಡಿಸುವುದರ ಜೊತೆಗೆ ಆಯೋಗವು ನಡೆಸುವ ಮುಂದಿನ ಎಲ್ಲಾ ಅಧಿವೇಶನಗಳ ಇಲಾಖಾ ಪರೀಕ್ಷೆಗಳಿಗೆ 
ಹಾಜರಾಗದಂತೆ ಶಾಶ್ವತವಾಗಿ ಡಿಬಾರ್ ಮಾಡುವ ದಂಡನೆ ವಿಧಿಸುವುದು ಸೂಕ್ತವೆಂದು ಉಲ್ಲೇಖ(5) ರಲ್ಲಿ ನಿರ್ಣಯಿಸಿರುವ ಹಿನ್ನೆಲೆಯಲ್ಲಿ ಈ ಕೆಳಕಂಡ 
ಆದೇಶ : 


ಆದೇಶ ಸಂಖ್ಯೆ : ಇಪ( 3 ) 383 / 2012 - 13 / ಪಿಎಸ್ಸಿ, ಬೆಂಗಳೂರು, ದಿನಾಂಕ : 17 - 11 - 2012 . 


ಕರ್ನಾಟಕ ಲೋಕಸೇವಾ ಆಯೋಗ ( ಸೇವಾ ಪರೀಕ್ಷೆಗಳ ನಿರ್ವಹಣೆ) 1965ರ ನಿಯಮ 14ರ ಹಾಗೂ ತತ್ಸಂಬಂಧದಲ್ಲಿ 
ಹೊರಡಿಸಲಾಗಿರುವ ಆಯೋಗದ ಅಧಿಕೃತ ಜ್ಞಾಪನಪತ್ರ ಸಂಖ್ಯೆ : ಆಡಳಿತ, 398 /93 -94 / ಪಿಎಸ್ಸಿ ದಿನಾಂಕ : 14 - 7 - 1993ರಲ್ಲಿನಂತೆ ಪ್ರದತ್ತವಾದ 
ಅಧಿಕಾರದ ಮೇರೆಗೆ ನೋಂದಣಿ ಸಂಖ್ಯೆ : 13745ರ ಅಭ್ಯರ್ಥಿ ಶ್ರೀ ಕೆ.ಎಸ್. ಉಮಾಶಂಕರ್‌, ಕಿರಿಯ ಸಹಾಯಕ, ಕಾರ್ಯಪಾಲಕ ಅಭಿಯಂತರವರ 
ಕಛೇರಿ, ಬಿ.ಡಬ್ಲೂ .ಎಸ್.ಎಸ್.ಬಿ., 10ನೇ ಮುಖ್ಯ ರಸ್ತೆ, 1ನೇ ಅಡ್ಡ ರಸ್ತೆ , ಇಂದಿರಾನಗರ, ಬೆಂಗಳೂರು-560 038, ಇವರ ವಿರುದ್ಧದ ಆರೋಪವು 
ಸಾಬೀತಾಗಿರುವುದರಿಂದ ಈ ಅಭ್ಯರ್ಥಿಯ 2012ನೇ ಸಾಲಿನ ಪ್ರಥಮ ಅಧಿವೇಶನದ ಇಲಾಖಾ ಪರೀಕ್ಷೆಯ ಅಭ್ಯರ್ಥಿತ್ವವನ್ನು ರದ್ದುಪಡಿಸುವುದರ 
ಜೊತೆಗೆ ಆಯೋಗವು ನಡೆಸುವ ಮುಂದಿನ ಎಲ್ಲಾ ಅಧಿವೇಶನಗಳ ಇಲಾಖಾ ಪರೀಕ್ಷೆಗಳಿಗೆ ಹಾಜರಾಗದಂತೆ ಶಾಶ್ವತವಾಗಿ ಡಿಬಾರ್ ಮಾಡುವ ದಂಡನೆ 
ವಿಧಿಸಿದೆ. 


ಕೆ. ಆರ್ . ಸುಂದರ್ , 
ಕಾರ್ಯದರ್ಶಿ ಹಾಗೂ ನಿಯಂತ್ರಕರು, ಇಲಾಖಾ ಪರೀಕ್ಷೆಗಳು, 

ಕರ್ನಾಟಕ ಲೋಕಸೇವಾ ಆಯೋಗ. 


P . R .177 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 98 ರಾಲೆಪ 2012, ಬೆಂಗಳೂರು, ದಿನಾಂಕ: 18 - 08 - 2012. 


ಕರ್ನಾಟಕ ಗೆಜೆಟೆಡ್ ಪ್ರೊಬೇಷನರುಗಳ ನೇಮಕಾತಿ (ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನೇಮಕ) ನಿಯಮಗಳು 1997ರ ಅಡಿಯಲ್ಲಿ 
ಕರ್ನಾಟಕ ಲೋಕಸೇವಾ ಆಯೋಗವು ರಾಜ್ಯ ಲೆಕ್ಕಪತ್ರ ಇಲಾಖೆಯ ಗ್ರೂಪ್- ಎ ವೃಂದದ ಸಹಾಯಕ ನಿಯಂತ್ರಕರ ಹುದ್ದೆಗೆ ಅಭ್ಯರ್ಥಿಗಳನ್ನು ಆಯ್ಕೆ 
ಮಾಡಿ, ಆಯ್ಕೆ ಪಟ್ಟಿಯನ್ನು ಅಧಿಸೂಚನೆ ಸಂಖ್ಯೆ : ಇ(1) 7797/2011-12 ಪಿಎಸ್‌ಸಿ ದಿನಾಂಕ 15 -3 -2012ರ ರಾಜ್ಯ ಪತ್ರದಲ್ಲಿ ಪ್ರಕಟಿಸಿದೆ. ಈ ಆಯ್ಕೆ 
ಪಟ್ಟಿಯನ್ವಯ ಕೆಳಕಂಡ ಅಭ್ಯರ್ಥಿಗಳನ್ನು ರಾಜ್ಯ ಲೆಕ್ಕಪತ್ರ ಇಲಾಖೆಯಲ್ಲಿ ರೂ .28100 - 700 - 28800 - 800 - 33600 - 900 -39000 -1050 - 45300 
1200 -50100ರ ವೇತನ ಶ್ರೇಣಿಯ ಸಹಾಯಕ ನಿಯಂತ್ರಕರ ಹುದ್ದೆಗೆ ಪರಿವೀಕ್ಷಣೆ ಮೇಲೆ (On Probation) ನೇಮಕ ಮಾಡಲಾಗಿದೆ. 


ಭಾಗ - ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೩ , ೨೦೧೨ 


೧೬೯೧ 


ಕ್ರಮ 
ಸಂಖ್ಯೆ 


ಆಯ್ಕೆ ಪಟ್ಟಿಯಲ್ಲಿನ 
ಕ್ರಮಸಂಖ್ಯೆ 


ಅಭ್ಯರ್ಥಿಯ ಹೆಸರು ಮತ್ತು ವಿಳಾಸ 

ಶ್ರೀ /ಶ್ರೀಮತಿ 


ಶಂಕರಾನಂದ ಬನಶಂಕರಿ , ಎ / ಪಿ ಅಲಗವಾಡಿ, ರಾಯಬಾಗ್, ತಾಲ್ಲೂಕು ಬೆಳಗಾಂ ಜಿಲ್ಲೆ . 


ಗೋಪಾಲ ಕೃಷ್ಣ ಟಿ.ಕೆ. S/o ಟಿ.ಜೆ. ಕೆಂಪೇಗೌಡ, ಥರಬೆನಹಳ್ಳಿ ಚೌಲಗಾಲ (ಪೋಸ್ಟ್), 
ಚನ್ನರಾಯಪಟ್ಟಣ, ತಾಲ್ಲೂಕು ಹಾಸನ ಜಿಲ್ಲೆ, ಹಾಸನ -573111. 
ಭಾಸ್ಕರ ಎಸ್ . ಚೌರ್‌, ಹೆಚ್ . ನಂ . 53, ಮುನಿನಾಗಪ್ಪ ಬಿಲ್ಡಿಂಗ್, ದ್ವಾರಕ ನಗರ, 
ಬಾಗಲೂರು ರಸ್ತೆ, ಐಎಎಫ್ ಪೋಸ್ಟ್, ಯಲಹಂಕ ಬೆಂಗಳೂರು-560064. 


ಕರ್ನಾಟಕ ಗೆಜೆಟೆಡ್ ಪ್ರೊಬೇಷನರುಗಳ ನೇಮಕಾತಿ ( ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನೇಮಕ) ನಿಯಮಗಳು 1997ರ ನಿಯಮ 11 (i) 
ರನ್ವಯ ಆಯ್ಕೆಯಾದ ಅಭ್ಯರ್ಥಿಗಳ ಜೇಷ್ಠತೆಯು ಆಯ್ಕೆ ಪಟ್ಟಿಯಲ್ಲಿರುವ ಜೇಷ್ಠತೆಯಂತೆ ಇರುತ್ತದೆ. 

ಆಯ್ಕೆ ಪಟ್ಟಿಯಲ್ಲಿರುವ ಮೇಲ್ಕಂಡ ಅಭ್ಯರ್ಥಿಗಳ ನೇಮಕಾತಿಯು ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯಲ್ಲಿನ ಅರ್ಜಿ ಸಂಖ್ಯೆ : 
1772 /2010 , 5130/2010, 3310 - 45 /2011, 3456 - 58 /2011 , 3547 /2011 , 3642 /2011, 3840 - 59 /2011 , 4405/ 2011 ಮತ್ತು 609 - 610/2012 
ಗಳಲ್ಲಾಗುವ ಅಂತಿಮ ತೀರ್ಪಿಗೆ ಒಳಪಟ್ಟಿರುತ್ತದೆ . 


ಈ ಎಲ್ಲಾ ಅಭ್ಯರ್ಥಿಗಳು ಎರಡು ವರ್ಷಗಳ ಅವಧಿಯಲ್ಲಿ ಪರೀಕ್ಷಾರ್ಥ ತರಬೇತಿಯಲ್ಲಿರುತ್ತಾರೆ. ಈ ಅವಧಿಯಲ್ಲಿ 1974ರ ಕರ್ನಾಟಕ 
ಸಿವಿಲ್ ಸೇವೆಗಳು (ಸೇವಾ ಮತ್ತು ಕನ್ನಡ ಭಾಷಾ ಪರೀಕ್ಷೆಗಳು) ನಿಯಮಾವಳಿಯಲ್ಲಿ ನಿಗದಿಪಡಿಸಿರುವ ಎಲ್ಲಾ ಇಲಾಖಾ ಪರೀಕ್ಷೆಗಳಲ್ಲಿ 
ಉತ್ತೀರ್ಣರಾಗಬೇಕು. ರಾಜ್ಯ ಲೆಕ್ಕಪತ್ರ ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ನಿಗದಿಪಡಿಸಿದ ತರಬೇತಿ ಪಡೆಯುವುದು 
ಕಡ್ಡಾಯವಾಗಿದೆ. ಪರೀಕ್ಷಾರ್ಥ ಅವಧಿಯನ್ನು ತೃಪ್ತಿಕರವಾಗಿ ಪೂರೈಸಬೇಕು. 

ಈ ಅಭ್ಯರ್ಥಿಗಳ ನೇಮಕಾತಿ ಮತ್ತು ಸೇವಾ ಷರತ್ತುಗಳು ಆಗಿಂದಾಗ್ಗೆ ಜಾರಿಯಲ್ಲಿರುವ ನಿಯಮ / ಆದೇಶದ ಅಧೀನಕ್ಕೆ ಒಳಪಟ್ಟಿರುತ್ತವೆ. 

ಈ ಅಧಿಸೂಚನೆಯನ್ನು ನೋಂದಾಯಿತ ಅಂಚೆ ಮೂಲಕ ರವಾನಿಸಿದ್ದು , ಅಭ್ಯರ್ಥಿಗಳು ನೇಮಕಾತಿ ಆದೇಶ ತಲುಪಿದ ದಿನಾಂಕದಿಂದ 15 
ದಿನಗಳೊಳಗೆ ನಿಯಂತ್ರಕರು, ರಾಜ್ಯ ಲೆಕ್ಕಪತ್ರ ಇಲಾಖೆ, ಕಾವೇರಿ ಭವನ, 6ನೇ ಮಹಡಿ , ಕೆಂಪೇಗೌಡ ರಸ್ತೆ, ಬೆಂಗಳೂರು-560009, ಇವರಲ್ಲಿ ಕರ್ತವ್ಯಕ್ಕೆ 
ಹಾಜರಾಗತಕ್ಕದ್ದು. ಇದಕ್ಕೆ ತಪ್ಪಿದಲ್ಲಿ ಅಭ್ಯರ್ಥಿಯ ನೇಮಕಾತಿಯು ರದ್ದಾಗುವುದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎನ್. ಲಕ್ಷ್ಮಣ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಆರ್ಥಿಕ ಇಲಾಖೆ. 
( ಆಡಳಿತ ಮತ್ತು ಮುಂಗಡ ) 


P . R .164 


FORM -IV 
(See Rule 12) 

NOTICE 


It is hereby notified that the undersigned has changed his namefrom Sri MALLIKAPPA. K . N . to MALLIKARJUN . K .N . 


PD - 134 


MALLIKAPPA. K . N . 


IN THE COURT OF THE HONOURABLE IVth ADDITIONAL CITY CIVIL JUDGE, 


MAYO HALL AT BANGALORE -560021 
P & S . C . No. 25044 / 2012, Hg . Date 16- 01 -2012 


PETITIONERS : 

1. H . C . Tanuja Prasad , age 37 years, D /o . Late Chandra Kumar H .R . 


2 . 


H . C . Parameshwar, 35 years , S /o . Late Chandra Kumar H .R . 


3 . 


H . C . Anupama, 31 years, D /o . Late Chandra Kumar H .R . 


೧೬೯೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೩ , ೨೦೧೨ 


ಭಾಗ - ೫ 


All are residing at : 
No. 1108/ E, 10th Main , 
Hampinagar, Vijayanagar 2nd Stage, Bangalore -560104 . 
Petitioner 2 & 3 are represented by Petitioner No. 1 


Vs 


RESPONDENTS : 


: 


NIL 


Notice is hereby given that a petition has been made to this court under section 372 of the Indian Succession Act for grant 
of Succession Certificate to the Petitioner in respect of the amount of the deceased Mrs . Sandya S . who died on 11-03-2011 at 
Bangalore . 


Be it known that no caveat has been entered and that the said Petition is posted for hearing date on 16 -01- 2013 
at 11 0 Clock . Any person /s claiming to have any interest may come and participate in the Proceedings before the grant of 
Succession Certificate . 


SCHEDULE 


An account with employees provident fund organization bearing account NO . K .N . 2774/ 965 of Smt. Sandya.S . She was 
working with the KSCA & RD Bank Ltd ., Chamarajpet , Bangalore -560018 . 


Given under my hand and the seal of the Court on this 5th day of November 2012. 

By Order of the Court, 

Assistant Registrar, 
P . D . 124 

City Civil Court Mayo Hall Unit, Bangalore. 


ಕರ್ನಾಟಕ ಲೋಕಸೇವಾ ಆಯೋಗ 

ಸೇರ್ಪಡೆ ಅಧಿಸೂಚನೆ 
ಸಂಖ್ಯೆ : ಆರ್ (1) 1333/ 2012 - 13 / ಪಿಎಸ್ಸಿ, ಬೆಂಗಳೂರು, ದಿನಾಂಕ 02 - 11 -2012 
ಆಯೋಗದ ಅಧಿಸೂಚನೆ ಸಂಖ್ಯೆ ಆರ್ (2) ೨07/2011 - 12/ಪಿಎಸ್‌ಸಿ, ದಿನಾಂಕ 18- 01 - 2012 ರಲ್ಲಿ ಮುಖ್ಯ ವಿದ್ಯುತ್ 
ಪರಿವೀಕ್ಷಣಾಲಯದಲ್ಲಿ ಸಹಾಯಕ ವಿದ್ಯುತ್ ಪರಿವೀಕ್ಷಕರ 35 ಹುದ್ದೆಗಳನ್ನು ಕರ್ನಾಟಕ ನಾಗರೀಕ ಸೇವೆಗಳು ( ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನೇರ 
ನೇಮಕಾತಿ) ( ಸಾಮಾನ್ಯ ) ನಿಯಮಗಳು 2001 ರನ್ವಯ ನೇಮಕಾತಿ ಮಾಡಲು ಅಧಿಸೂಚಿಸಲಾಗಿತ್ತು ಹಾಗೂ ಅಧಿಸೂಚನೆಯಲ್ಲಿ ಅನುಸೂಚಿಯಲ್ಲಿ 
ತಿಳಿಸಿರುವ ಹುದ್ದೆಗಳ ಸಂಖ್ಯೆ ಮತ್ತು ವರ್ಗೀಕರಣ ಅನಿವಾರ್ಯ ಸಂದರ್ಭದಲ್ಲಿ ಬದಲಾವಣೆಗೆ ಒಳಪಟ್ಟಿರುತ್ತದೆ ಎಂದು ತಿಳಿಸಲಾಗಿತ್ತು. 

ಮುಖ್ಯ ವಿದ್ಯುತ್ ಪರಿವೀಕ್ಷಕರು, ವಿದ್ಯುತ್ ಪರಿವೀಕ್ಷಣಾಲಯ ಇವರ ಪತ್ರ ದಿನಾಂಕ 31- 07 - 2012 ರಲ್ಲಿ ಹೊಸದಾಗಿ ಸೃಜಿಸಿರುವ 
ಸಹಾಯಕ ವಿದ್ಯುತ್ ಪರಿವೀಕ್ಷಕರ 33 ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಪ್ರಸ್ತಾವನೆಯನ್ನು ಕಳುಹಿಸಿದ್ದು, 
ದಿನಾಂಕ 18.01.2012ರ ಅಧಿಸೂಚನೆಯಲ್ಲಿ ಅಧಿಸೂಚಿಸಿದ್ದ ಸಹಾಯಕ ವಿದ್ಯುತ್ ಪರಿವೀಕ್ಷಕರ ಹುದ್ದೆಗಳ ಜೊತೆಗೆ ಈ 33 ಹುದ್ದೆಗಳನ್ನು ಸೇರಿಸಿ 
ನೇಮಕಾತಿ ಮಾಡುವ ಸಲುವಾಗಿ, ಒಟ್ಟು 68 ಹುದ್ದೆಗಳನ್ನು ಪುನರ್ ವರ್ಗೀಕರಿಸಿದ್ದು, ವರ್ಗೀಕರಣವನ್ನು ಈ ಕೆಳಗಿನಂತೆ ಓದಿಕೊಳ್ಳುವುದು : 
ಮೀಸಲಾತಿ ಇತರೆ ಗ್ರಾಮೀಣ 

ಕ. ಮಾ . ಅ . 
ಪ . ಜಾ . 

02 - 04 

03 - 01 


ಮಹಿಳೆ 


ಮಾ .ಸೈ . 


ಒಟ್ಟು 


11 


ಪ . ಪಂ . 


ಪ್ರ .1 


| 


ಪ್ರ .2 ( ಎ) 


02 


ಪ್ರ .2 ( ಬಿ) 


01 . 


03 


01 | 


02 


ಪ್ರ .3 ( ಎ ) | 
ಪ್ರ.2 ( ಬಿ) 


01 | 


03 


ಸಾ . ಅ . 


34 


| 


ಒಟ್ಟು 


18 


- 


05 


| - 


04 


68. 


ಭಾಗ - ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೩ , ೨೦೧೨ 


೧೬೯೩ 


ಈ ಮೇಲ್ಕಂಡ ಹುದ್ದೆಗಳ ಸಂಖ್ಯೆಯಲ್ಲಿ ಮತ್ತು ವರ್ಗೀಕರಣದಲ್ಲಿ ಮಾತ್ರ ಬದಲಾವಣೆಯಾಗಿದ್ದು, ಉಳಿದಂತೆ ಹುದ್ದೆಗಳಿಗೆ ನಿಗದಿಪಡಿಸಿದ 
ವಿದ್ಯಾರ್ಹತೆ , ವೇತನ ಶ್ರೇಣಿ ಮತ್ತು ವಯೋಮಿತಿಯಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. ದಿನಾಂಕ 18- 01 - 2012ರ ಅಧಿಸೂಚನೆಯಲ್ಲಿನ 
ಷರತ್ತುಗಳು ಯಥಾವತ್ತಾಗಿ ಮುಂದುವರೆಯುತ್ತದೆ. 


ಕೆ. ಆರ್ . ಸುಂದರ್ , 

ಕಾರ್ಯದರ್ಶಿ, 
ಕರ್ನಾಟಕ ಲೋಕಸೇವಾ ಆಯೋಗ. 


P . R . 171 


ಶಿವಮೊಗ್ಗ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಕಛೇರಿ, 
ಅಧಿಸೂಚನೆ ಸಂಖ್ಯೆ: ADM .DJS.16795 - 831/2012 ದಿನಾಂಕ : 6 ನೇ ನವೆಂಬರ್, 2012. 
ವಿಷಯ : ಶೀಘ್ರಲಿಪಿಗಾರ, ಬೆರಳಚ್ಚುಗಾರ ಹಾಗೂ ಬೆರಳಚ್ಚು- ನಕಲುಗಾರ , ಹುದ್ದೆಗಳ ನೇಮಕಾತಿ ಬಗ್ಗೆ. 


ಉಲ್ಲೇಖ : 1. ಉಚ್ಚ ನಾಯಾಲಯದ ಪತ್ರ ಸಂಖ್ಯೆBLCA . 1.128 /2012 ದಿನಾಂಕಃ 14 .09.2012. 


2. ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ 97 ಸೆನೆನಿ, 2002 ದಿನಾಂಕ : 22 .11.2002 


3. ಸರ್ಕಾರಿ ಆದೇಶ ಸಂಖ್ಯೆ : DPAR 08 . SRS . 95 ದಿನಾಂಕ : 20.6.1995. 


4 . ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ. 53 ಸೆನೆನಿ. 2007 ದಿನಾಂಕ : 4 .1.2008. 


5. ಸರ್ಕಾರಿ ಅಧಿಸೂಚನೆ ಸಂಖ್ಯೆಃ LAW 01 LAC 2005 ದಿನಾಂಕ : 13 -2- 2008 


6 . ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ 128 ಸೆನೆನಿ . 2006 ದಿನಾಂಕ : 01.08.2009 . 


ಭರ್ತಿ ಮಾಡಿದ ಅರ್ಜಿಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ : 15 - 12 -2012 . 

ಶಿವಮೊಗ್ಗ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯ ಘಟಕದ ವಿವಿಧ ನ್ಯಾಯಲಯಗಳಲ್ಲಿ ಕೆಳಗೆ ವಿವರಿಸಿರುವಂತೆ ಖಾಲಿ ಇರುವ 
ಶೀಘ್ರಲಿಪಿಗಾರ, ಬೆರಳಚ್ಚುಗಾರ ಮತ್ತು ಬೆರಳಚ್ಚು- ನಕಲುಗಾರ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಅಹ್ವಾನಿಸಲಾಗಿದೆ. ಅರ್ಹ 
ಅಭ್ಯರ್ಥಿಗಳು ಈ ಅಧಿಸೂಚನೆಗೆ ಲಗತ್ತಿರುವ ಅರ್ಜಿ ನಮೂನೆಯಲ್ಲಿ, ಬೇರೆ ಬೇರೆ ಹುದ್ದೆಗಳಿಗೆ ಪ್ರತ್ಯೇಕವಾಗಿ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. 
1. ಶೀಘ್ರಲಿಪಿಗಾರರು ( Stenographer ) 

(1) ಹುದ್ದೆಗಳ ಸಂಖ್ಯೆ : 01 


ಹಾಗೂ ಇತರೆ 


( 2 ) ವೇತನ ಶ್ರೇಣತಿ ; 14550 - 350 - 15600 - 400 - 17200 - 450 - 19000 - 500 - 21000 - 600 - 24600 - 700 - 26700 
ಭತ್ಯೆಗಳು. 


(3) ಹುದ್ದೆಗಳ ವರ್ಗಿಕರಣ : 


| ಮಹಿಳೆ 
| 01 


| 


ಒಟ್ಟು 
- 01 


| 


ಪ್ರವರ್ಗ - 2ಎ 


ಒಟ್ಟು 


- 01 


0 ]. 


(4) ಶೈಕ್ಷಣಿಕ ವಿದ್ಯಾರ್ಹತೆ :- ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯು ನಡೆಸುವ ಎಸ್.ಎಸ್.ಎಲ್.ಸಿ. ಪರೀಕ್ಷೆಯಲ್ಲಿ ಉತ್ತೀರ್ಣತೆ 

ಹಾಗೂ ಕನ್ನಡ ಮತ್ತು ಇಂಗ್ಲೀಷ್ ಬೆರಳಚ್ಚು ಮತ್ತು ಶೀಘ್ರಲಿಪಿಯಲ್ಲಿ ಹಿರಿಯ ದರ್ಜೆ ಪರೀಕ್ಷೆ ಉತ್ತೀರ್ಣತೆ ಅಥವಾ ತತ್ಸಮಾನ ವಿದ್ಯಾರ್ಹತೆ. 
2. ಬೆರಳಚ್ಚುಗಾರ ( TYPIST) 


(1) ಹುದ್ದೆಗಳ ಸಂಖ್ಯೆ: 05 


( 2 ) ವೇತನ ಶ್ರೇಣತಿ ; 11600 - 200 - 12000 - 250 - 13000 - 300 - 14200 - 350 - 15600 - 400 - 17200 - 450 - 19000 - 500 - 21000 ಹಾಗೂ 


ಇತರೆ ಭತ್ಯೆಗಳು . 


೧೬೯೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೩ , ೨೦೧೨ 


ಭಾಗ - ೫ 


(3) ಹುದ್ದೆಗಳ ವರ್ಗಿಕರಣ : 


ಗ್ರಾಮೀಣ ಅಭ್ಯರ್ಥಿ 


ಮಹಿಳೆ 


ಅಂಗ ವಿಕಲ( ಕುಷ್ಟರೋಗದಿಂದ ಗುಣಮುಖರಾದವರು.) 


ಸಾ . ಅ 


ಪರಿಶಿಷ್ಟ ಜಾತಿ | 
ಪ್ರವರ್ಗ 2ಎ | 


- 
- 


| 01 
| 01 


| 
| 


ಒಟ್ಟು 


03 | 


05 


(4) ಶೈಕ್ಷಣಿಕ ವಿದ್ಯಾರ್ಹತೆ :- ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯು ನಡೆಸುವ ಎಸ್.ಎಸ್.ಎಲ್. ಸಿ. ಪರೀಕ್ಷೆಯಲ್ಲಿ ಉತ್ತೀರ್ಣತೆ 

ಹಾಗೂ ಕನ್ನಡ ಮತ್ತು ಇಂಗ್ಲೀಷ್ ಬೆರಳಚ್ಚು ಹಿರಿಯ ದರ್ಜೆ ಪರೀಕ್ಷೆ ಉತ್ತೀರ್ಣತೆ ಅಥವಾ ತತ್ಸಮಾನ ವಿದ್ಯಾರ್ಹತೆ . 
3. ಬೆರಳಚ್ಚು ನಕಲುಗಾರ ( TYPIST COPYIST) 

(1) ಹುದ್ದೆಗಳ ಸಂಖ್ಯೆ : 03 
( 2) ವೇತನ ಶ್ರೇಣು : 11600 - 200 -12000 - 250 -13000 - 300 - 14200 - 350 - 15600 - 400 - 17200 - 450 - 19000 -500 - 21000 ಹಾಗೂ 
ಇತರೆ ಭತ್ಯೆಗಳು. 
(3) ಹುದ್ದೆಗಳ ವರ್ಗಿಕರಣ : 


ಗ್ರಾಮೀಣ 


ಸಾ . ಅ 


ಪರಿಶಿಷ್ಟ ಪಂಗಡ 


ಪ್ರವರ್ಗ - 2ಎ 


ಒಟ್ಟು 


( 4) ಶೈಕ್ಷಣಿಕ ವಿದ್ಯಾರ್ಹತೆ 

ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯು ನಡೆಸುವ ಎಸ್ .ಎಸ್ .ಎಲ್.ಸಿ. ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಹಾಗೂ ಕನ್ನಡ ಮತ್ತು ಇಂಗ್ಲೀಷ್ 
ಬೆರಳಚ್ಚು ಕಿರಿಯ ದರ್ಜೆ ಪರೀಕ್ಷೆ ಉತ್ತೀರ್ಣತೆ ಅಥವಾ ತತ್ಸಮಾನ ವಿದ್ಯಾರ್ಹತೆ . 
4. ಮೇಲ್ಕಂಡ ಹುದ್ದೆಗಳ ವರ್ಗಿಕರಣವನ್ನು ಈ ಕೆಳಕಂಡ ಸರ್ಕಾರಿ ಆಜ್ಞೆಗಳ ಪ್ರಕಾರ ಮಾಡಲಾಗಿದೆ: 


(1) ಸರ್ಕಾರಿ ಆದೇಶ ಸಂಖ್ಯೆ : DPAR 08 SRS 95 , 


OPAE 


ದಿನಾಂಕ 


20 - 6 - 1995. 


( 2) ಸರ್ಕಾರಿ ಆದೇಶ ಸಂಖ್ಯೆ : DPAR 97 SEN 2002 , ದಿನಾಂಕ 22 - 11 - 2002. 
(3) ಸರ್ಕಾರಿ ಆದೇಶ ಸಂಖ್ಯೆ: DPAR 08 SRS 95, ದಿನಾಂಕ 4 - 1 -2008. 

( 4) ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ 128 ಸೆನೆನಿ 2006 ದಿನಾಂಕಃ1 .8.2009 . 
5 . ವಯೋಮಿತಿ: 


( ಅ) ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿಯು ಕನಿಷ್ಟ 18 ವರ್ಷ ವಯಸ್ಸನ್ನು ಪೂರೈಸಿರತಕ್ಕದ್ದು 
(ಬ) ಗರಿಷ್ಠ ವಯೋಮಿತಿ: ಸಾಮಾನ್ಯ ವರ್ಗ 

: 35 ವರ್ಷಗಳು 
2ಎ, 

8 38 ವರ್ಷಗಳು 


ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ : 40 ವರ್ಷಗಳು 


ವಿಸೂ : ಮಾಜಿ ಸೈನಿಕರಿಗೆ ಗರಿಷ್ಠ ವಯೋಮಿತಿ ಅವನು ಸಶಸ್ತ್ರ ದಳಗಳಲ್ಲಿ ಎಷ್ಟು ವರ್ಷ ಸೇವೆ ಸಲ್ಲಿಸಿರುವನೋ ಆ ವರ್ಷಗಳಿಗೆ ಮೂರು 
ವರ್ಷಗಳನ್ನು ಸೇರಿಸಿದರೆ ಎಷ್ಟು ವರ್ಷಗಳಾಗುವುದೋ ಅಷ್ಟು ವರ್ಷಗಳ ಸಡಿಲಿಕೆ ಮತ್ತು ವಿಧವೆಯವರಿಗೆ ಮತ್ತು ಅಂಗವಿಕಲರಿಗೆ 10 ವರ್ಷಗಳ 
ಸಡಿಲಿಕೆ. 


ಭಾಗ - ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೧೩ , ೨೦೧೨ 


೧೬೯೫ 


6. ಅರ್ಜಿ ಸಲ್ಲಿಸುವ ವಿಧಾನ : 


(1) ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ ಈ ಕೆಳಗೆ ನಮೂದಿಸಿದ ಸ್ವದೃಢೀಕರಿಸಿದ ದಾಖಲೆಗಳೊಂದಿಗೆ ಸಲ್ಲಿಸಬೇಕು. 
(2) ಹುದ್ದೆಗಳಿಗೆ ನಿಗದಿಪಡಿಸಲಾದ ವಿದ್ಯಾರ್ಹತೆಯನ್ನು ತೋರಿಸುವ ಎಲ್ಲಾ ವರ್ಷಗಳ ಅಂಕಪಟ್ಟಿಗಳು ಹಾಗೂ ಪ್ರಮಾಣ ಪತ್ರಗಳ 

ಸ್ವದೃಢೀಕರಿಸಿದ ದಾಖಲೆಗಳು 


( 3 ) . 


ಜಾತಿ ಮೀಸಲಾತಿ : ಗ್ರಾಮೀಣ ಅಭ್ಯರ್ಥಿ : ಮಾಜಿ ಸೈನಿಕ : ಅಂಗವಿಕಲ ವಿಧವಾ, ಇತರೆ ಮೀಸಲಾತಿ ಕೋರುವ ಬಗ್ಗೆ 
ಸಂಬಂಧಿಸಿದವರಿಂದ ಪಡೆದ ದಾಖಲಾತಿಗಳ ಸದೃಢೀಕರಿಸಿದ ದಾಖಲೆಗಳು 


(4) ಹುಟ್ಟಿದ ತಾರೀಖನ್ನು ತೋರಿಸುವ ಬಗ್ಗೆ ದೃಢೀಕರಣ ಪ್ರಮಾಣ ಪತ್ರ 

(5) ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಅರ್ಜಿ ನಮೂನೆಯಲ್ಲಿ ತೋರಿಸಿರುವ ಜಾಗದಲ್ಲಿ ಅಂಟಿಸುವುದು. 
7. ಆಯ್ಕೆ ವಿಧಾನ : 

ಅಭ್ಯರ್ಥಿಗಳ ಆಯ್ಕೆಯು ಕರ್ನಾಟಕ ಅಧೀನ ನ್ಯಾಯಾಲಯಗಳ (ಲಿಪಿಕ ಮತ್ತು ಇತರೆ ಹುದ್ದೆಗಳ) (ನೇಮಕಾತಿ ) (ತಿದ್ದುಪಡಿ) ನಿಯಮ 2007ರ 

ಪ್ರಕಾರ. 
ಶೀಘ್ರಲಿಪಿಗಾರರ ಹುದ್ದೆಗೆ : 
(1) ಪ್ರತಿ ನಿಮಿಷಕ್ಕೆ 120 ಪದಗಳ ವೇಗದಂತೆ 5 ನಿಮಿಷಗಳ ಉಕ್ತಲೇಖನವನ್ನು 45 ನಿಮಿಷಗಳಲ್ಲಿ ಲಿಪ್ಯಂತರಿಸತಕ್ಕದ್ದು 


( 2) ಸಂದರ್ಶನ 


ಬೆರಳಚ್ಚುಗಾರರ ಹಾಗೂ ಬೆರಳಚ್ಚು ನಕಲುಗಾರರ ಹುದ್ದೆಗೆ : 
(1) 15 ನಿಮಿಷಗಳ ಉಕ್ತಲೇಖನವನ್ನು ಬೆರಳಚ್ಚುಪಡಿಸತಕ್ಕದ್ದು 
(2) ಸಂದರ್ಶನ 


8. ಅಭ್ಯರ್ಥಿಯು ನೇಮಕಾತಿ ಸಂಬಂಧದಲ್ಲಿ ಯಾವುದೇ ಅಕ್ರಮ ಮತ್ತು ಅನುಚಿತ ಮಾರ್ಗವನ್ನು ಅವಲಂಭಿಸಿರುವುದು ಕಂಡುಬಂದಲ್ಲಿ ಅಂತಹವರನ್ನು 
ನೇಮಕಾತಿಗೆ ಪರಿಗಣಿಸಲಾಗುವುದಿಲ್ಲ. 


9. ಅರ್ಜಿಗಳನ್ನು ಶಿವಮೊಗ್ಗ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯ ಕಛೇರಿಗೆ ದಿನಾಂಕ : 15.12.2012 ರಂದು ಸಂಜೆ 5.00 ಘಂಟೆಯ ಒಳಗಾಗಿ 
ಸಲ್ಲಿಸತಕ್ಕದ್ದು ಹಾಗೂ ಒಂದು ವೇಳೆ ಅರ್ಜಿಗಳನ್ನು ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕವು ಸಾರ್ವತ್ರಿಕ ರಜಾ ದಿನವಾಗಿ ಘೋಷಿಸಲ್ಪಟ್ಟರೆ ಆ 
ದಿನಾಂಕದ ಮಾರನೆಯ ಕೆಲಸದ ದಿನವು ಅರ್ಜಿಗಳನ್ನು ಸ್ವೀಕರಿಸಲು ಕೊನೆಯ ದಿನಾಂಕವಾಗುವುದು. 


p 
. 


10 . ಮಹಿಳಾ ಅಭ್ಯರ್ಥಿಗಳು, ಅಂಗವಿಕಲ ಅಭ್ಯರ್ಥಿಗಳು ಹಾಗೂ ಗ್ರಾಮೀಣ ಅಭ್ಯರ್ಥಿಗಳಿಗೆ ಮೀಸಲಿರಿಸಿದ ರಿಕ್ತ ಸ್ಥಾನಗಳಿಗೆ ಅರ್ಹ ಅಭ್ಯರ್ಥಿಗಳು 
ಲಭ್ಯವಿಲ್ಲದಿದ್ದ ಪಕ್ಷದಲ್ಲಿ ಆಯಾ ವರ್ಗಕ್ಕೆ ಸೇರಿದ ಇತರೆ ಅರ್ಹ ಅಭ್ಯರ್ಥಿಗಳಿಂದ ಭರ್ತಿ ಮಾಡಿಕೊಳ್ಳಲಾಗುವುದು . 
11 . ಅಭ್ಯರ್ಥಿಗಳಿಗೆ ಸೂಚನೆ : 


(1) ಅಪೂರ್ಣವಾಗಿರುವ, ಸಹಿ ಮಾಡದ ಮತ್ತು ವಿದ್ಯಾರ್ಹತೆ ಹಾಗೂ ಮೀಸಲಾತಿ ಹಾಗೂ ವಯೋ ರಿಯಾಯಿತಿ ಬಗ್ಗೆ ಸಂಬಂಧಪಟ್ಟ 

ದಾಖಲೆಗಳನ್ನು ನೀಡದ ಅರ್ಜಿಗಳನ್ನು ಯಾವುದೇ ಸೂಚನೆಯಿಲ್ಲದೇ ತಿರಸ್ಕರಿಸಲಾಗುವುದು. 


(2) ಸರ್ಕಾರಿ ಹಾಗೂ ಅರೆಸರ್ಕಾರಿ ಸೇವೆಯಲ್ಲಿರುವ ಅಭ್ಯರ್ಥಿಗಳು ತಮ್ಮ ಅರ್ಜಿಗಳನ್ನು ಸಮುಚಿತ ಮಾರ್ಗದ ಮುಖಾಂತರ ಸಲ್ಲಿಸಬೇಕು. 
(3) ಅಭ್ಯರ್ಥಿಗಳು ತಮ್ಮ ಅರ್ಜಿಯ ಜೊತೆ 5 - 00 ರೂ . ಸ್ಟಾಂಪನ್ನು ಅಂಟಿಸಿರುವ ಸ್ವವಿಳಾಸವಿರುವ ಲಕೋಟೆಯನ್ನು ಲಗತ್ತಿಸಿರಬೇಕು. 
(4) ಅರ್ಜಿದಾರರು ಯಾವ ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸುತ್ತಾರೆ ಎಂಬುದನ್ನು ದಪ್ಪ ಅಕ್ಷರದಲ್ಲಿ ಲಕೋಟೆಯ ಮೇಲೆ ನಮೂದಿಸತಕ್ಕದ್ದು 


p3 


ಎಸ್ . ಮಹಾಲಕ್ಷ್ಮಿ ನೇರಳೆ 
ಪ್ರಧಾನ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಧೀಶರು, ಶಿವಮೊಗ್ಗ. 


೧೬೯೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೩ , ೨೦೧೨ 


ಭಾಗ - ೫ 


ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯ , ಶಿವಮೊಗ್ಗ ಘಟಕದಲ್ಲಿ ಶೀಘ್ರಲಿಪಿಗಾರ, 
ಬೆರಳಚ್ಚುಗಾರ, ಬೆರಳಚ್ಚು- ನಕಲುಗಾರ ಹುದ್ದೆಗಳ ನೇಮಕಾತಿಗಾಗಿ ಅರ್ಜಿ 


ಜಿಲ್ಲಾ ಮತ್ತು ಸೆಶನ್ಸ್ ನ್ಯಾಯಾಧೀಶರು , 


¥ Á mÃ 
C An , ÀÄ e ÁUÀ 


ಶಿವಮೊಗ್ಗ. 


ಮಾನ್ಯರೇ , 


ತಮ್ಮ ಕಛೇರಿ ನೋಟಿಫಿಕೇಶನ್ ನಂಬರ್‌ಎಡಿಎಂ. ಡಿಜೆಎಸ್‌ .16795 - 831 /2012 ದಿನಾಂಕಃ06. 11 .2012 ಪ್ರಕಾರ ಹುದ್ದೆಗೆ ನಾನು ಈ ಮೂಲಕ 
ನಿಗದಿತ ನಮೂನೆಯಲ್ಲಿ ಅರ್ಜಿ ಸಲ್ಲಿಸುತ್ತಿದ್ದೇನೆ. 


1. ಅಭ್ಯರ್ಥಿಯ ಹೆಸರು? 
2. ತಂದೆಯ … ಗಂಡನ ಹೆಸರುಃ 
3. ಲಿಂಗ 
4. ಅಭ್ಯರ್ಥಿಯ ಖಾಯಂ ಅಂಚೆ ವಿಳಾಸಃ 

TSUJDEDE JOBB : (Telephone /Mobile No ) 
5. ಜನ್ಮ ದಿನಾಂಕ ಮತ್ತು ಅರ್ಜಿ ಸಲ್ಲಿಸಲು ನಿಗದಿಗೊಳಿಸಿದ ಕೊನೆಯ 

ದಿನಂಕದಂದು ವಯಸ್ಸು ( ಜನ್ಮ ದಿನಾಂಕ ತೋರಿಸುವ ದಾಖಲೆಗಳನ್ನು 

ಕೊಡತಕ್ಕದ್ದು) 
6. ಅಭ್ಯರ್ಥಿಯು ಹಾಲಿ ನೌಕರಿಯಲ್ಲಿರುವವರೇ ? ಹಾಗಿದ್ದರೆ ಕೆಲಸದ ವಿವರ 

ಮತ್ತು ವಾರ್ಷಿಕ ಆದಾಯವನ್ನು ಕೊಡುವುದು . 


7. ಅಭ್ಯರ್ಥಿಯ ತಂದೆತಾಯಿಃಪೋಷಕರ ಉದ್ಯೋಗ ಹಾಗೂ ಅವರ 

ವಾರ್ಷಿಕ ಆದಾಯ 
8. ವಿದ್ಯಾರ್ಹತೆ ( ಸಂಬಂಧಿಸಿದ ದಾಖಲಾತಿಗಳನ್ನು ಲಗತ್ತಿಸುವುದು ) 


9. ರಾಷ್ಟ್ರೀಯತೆ, ಜಾತಿ ಮತ್ತು ಅಭ್ಯರ್ಥಿಯು ಯಾವ ವರ್ಗಕ್ಕೆ ಸೇರಿರುತ್ತಾರೆ ? 
10. ಅಭ್ಯರ್ಥಿಯು ಯಾವ ವರ್ಗದಡಿ ಅರ್ಜಿ ಸಲ್ಲಿಸುತ್ತಾರೆ ? 

( ಪ . ಜಾ , ಪ. ಪಂ , ಪ್ರವರ್ಗ2ಎ , ) ( ಗ್ರಾಮೀಣ, ಅಂಗವಿಕಲ,) 
(ತೋರಿಸಲು ಸಂಬಂಧಪಟ್ಟವರಿಂದ ನೀಡಲ್ಪಟ್ಟ ಪ್ರಮಾಣಪತ್ರಗಳ 

ನಕಲನ್ನು ಹಾಜರುಪಡಿಸುವುದು) 
11. ಅಭ್ಯರ್ಥಿಯು ವಿಧವೆಅಂಗವಿಕಲಃಮಾಜಸೈನಿಕರೇ ? 

( ಸಂಬಂಧಪಟ್ಟವರಿಂದ ಪಡೆದ ದಾಖಲಾತಿಗಳನ್ನು ಹಾಜರುಪಡಿಸುವುದು ) 


12. ಅರ್ಜಿದಾರರು ಸಲ್ಲಿಸಲು ಇಚ್ಚಿಸಿರುವ ಇತರೆ ಯಾವುದಾದರೂ ವಿವರಗಳು 


ಮೇಲೆ ವಿವರಿಸಿರುವ ಸಂಗತಿಗಳು ಸತ್ಯವಾದುದೆಂದು ಈ ಮೂಲಕ ಘೋಷಿಸುತ್ತೇನೆ ಮತ್ತು ಯಾವುದಾದರೂ ಸಂಗತಿಗಳು ಸುಳ್ಳು ಎಂದು 
ಕಂಡುಬಂದಲ್ಲಿ ನನ್ನ ನೇಮಕಾತಿಯನ್ನು ರದ್ದು ಮಾಡಬಹುದಾಗಿದೆ.. 
ದಿನಾಂಕಃ 

ಅಭ್ಯರ್ಥಿಯ ರುಜು. 
ಅಭ್ಯರ್ಥಿಯು ಸರ್ಕಾರಿ ನೌಕರನಾಗಿದ್ದ ಪಕ್ಷದಲ್ಲಿ ನೇಮಕಾತಿ ಪ್ರಾಧಿಕಾರಿಗಳ ದೃಢೀಕರಣ ಪತ್ರ 
ಶ್ರೀ ; ಶ್ರೀಮತಿ 

...... ಇವರು ನಮ್ಮ ಇಲಾಖೆಯಲ್ಲಿ ದಿನಾಂಕಃ... 
........ರವರೆಗೆ ಸೇವೆ ಸಲ್ಲಿಸುತ್ತಿದ್ದು ಅಭ್ಯರ್ಥಿಯ ನಡತೆಯು ಉತ್ತಮವಾಗಿದ್ದು 

, ಹುದ್ದೆಗೆ 
ಅರ್ಹರಿರುತ್ತಾರೆ ಮತ್ತು 

............ಹುದ್ದೆಗೆ ಅರ್ಜಿ ಸಲ್ಲಿಸಲು ಅನುಮತಿಯನ್ನು ನೀಡಲಾಗಿದೆ. 


.......... ರಿಂದ 


ದಿನಾಂಕಃ 


ಸಹಿ ; 

ಪದನಾಮ 8 
ಕಛೇರಿಯ ಮೊಹರು ; 


00 


PR180 


00 


